ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 186 (1368) 

ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 16-03-2021 

ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು. 

ಅ) | ಕಳೆದ 3 ವರ್ಷಗಳಲ್ಲಿ ಕೊಡಗುಜಿಲ್ಲೆಯ 
ಮಡಿಕೇರಿ ನಗರಸಭೆಯ ವ್ಯಾಪ್ತಿಯಲ್ಲಿ 
ಕೈಗೊಳ್ಳಲಾಗಿರುವ ಮಳೆಹಾನಿ | ಕಳೆದ 3 ವರ್ಷಗಳಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿ ನಗರಸಭೆ 
ಕಾಮಗಾರಿಗಳ ಸಂಖ್ಯೆ ಎಷ್ಟು; ಸದರಿ| ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗಿರುವ ಮಳೆಹಾನಿ ಕಾಮಗಾರಿಗಳ 
ಕಾಮಗಾರಿಗಳಿಗೆ ವಿನಿಯೋಗಿಸಿರುವ | ಸಂಖ್ಯೆ, ವಿನಿಯೋಗಿಸಿರುವ ಅನುದಾನ ಹಾಗೂ ಕಾಮಗಾರಿವಾರು 
ಅನುದಾನವೆಷ್ಟು: (ವರ್ಷವಾರು ಹಾಗೂ | ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 
ಕಾಮಗಾರಿವಾರು ಸಂಪೂರ್ಣ ವಿವರ 
ನೀಡುವುದು) - ಈ 

ಆ) | ಮಳೆಹಾನಿ ಕಾಮಗಾರಿಯಡಿ | 2018-19ನೇ ಸಾಲಿನ ಆಗಸ್ಟ್‌ ತಿಂಗಳಿನಲ್ಲಿ ಬಿದ್ದ ಭಾರಿ 
ಕೈಗೆತಿಕೊಂಡಿರುವ ಎಲ್ಲಾ | ಮಳೆಯಿಂದ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದ್ದರಿಂದ 
ಕಾಮಗಾರಿಗಳನ್ನು ಪ್ರವಾಹ ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರದಿಂದ 
ಪೂರ್ಣಗೊಳಿಸಲಾಗಿದೆಯೇ; ಮಂಜೂರಾಗಿದ್ದ ರೂ.292.00 ಲಕ್ಷಗಳ ಅನುದಾನದಡಿ ಒಟ್ಟು 05 

ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿ ಎಲ್ಲಾ 05 ಕಾಮಗಾರಿಗಳು 
ಪೂರ್ಣಗೊಂಡಿರುತ್ತದೆ. ' 

2019-20ನೇ ಸಾಲಿನ ಆಗಸ್ಟ್‌ ತಿಂಗಳಿನಲ್ಲಿ ಉಂಟಾದ 
ಅತಿವೃಷ್ಣಿಯಿಂದ ಆದ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ 
ಹಾನಿಯಾದ ಸಾರ್ವಜನಿಕರ ರಸ್ತೆ, ಸೇತುವೆ, ತಡೆಗೋಡೆ ಕಟ್ಟಡ 
ಹಾಗೂ ಇತರೆ ಮೂಲಭೂತ ಸೌಕರ್ಯಗಳನ್ನು ದುರಸ್ಥಿ/ಪುನರ್‌ 
ನಿರ್ಮಾಣ ಮಾಡುವ ಕಾಮಗಾರಿಗಳನ್ನು ಕೈಗೊಳ್ಳಲು 
ಮಂಜೂರಾದ ರೂ.646.00 ಲಕ್ಷಗಳ ಅನುದಾನದಡಿ ಒಟ್ಟು 05 
ಕಾಮಗಾರಿಗಳನ್ನು ಹಮ್ಮಿಹೊಳ್ಳಲಾಗಿ ಈ ಪೈಕಿ ರೂ350.00 
ಲಕ್ಷಗಳ ಮೊತ್ತದ 0 ಕಾಮಗಾರಿಗಳು ಪೂರ್ಣಗೊಂಡಿದ್ದು, | 
ರೂ.296.00 ಲಕ್ಷಗಳ ಮೊತ್ತದ 01 ಕಾಮಗಾರಿಯು 
ಪ್ರಗತಿಯಲ್ಲಿದ್ದು ಶೇ50ರಷ್ಟು ಕಾಮಗಾರಿಯು 
ಪೂರ್ಣಗೊಂಡಿರುತ್ತದೆ. 

ಇ) | ಮಳೆಹಾವಿಯಡಿ ಕೈಗೆತ್ತಿಕೊಂಡಿರುವ | 2019-20ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಆದ ಪ್ರವಾಹ ಹಾಗೂ 
ಕಾಮಗಾರಿಗಳು ಕೆಲವು ಇಂದಿಗೂ | ಭೂಕುಸಿತದಿಂದಾಗಿ ಹಾನಿಯಾದ ರಸ್ತೆ, ಸೇತುವೆ, ತಡೆಗೋಡಿ 
ಅಪೂರ್ಣವಾಗಿರುವುದು ಸರ್ಕಾರದ | ಹಾಗೂ ಚರಂಡಿ ದುರಸ್ಥಿ 1 ನಿರ್ಮಾಣ ಸಂಬಂಧ ಮಡಿಕೇರಿ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, | ನಗರಸಭಾ ವ್ಯಾಪ್ತಿಯ ಹಳೇ ಖಾಸಗಿ ಬಸ್‌ ನಿಲ್ಮಾಣದ ತಡೆಗೋಡೆ 


ಅದಕೆ ಕಾರಣಗಳೇನು? 


ಕಾಮಗಾರಿ ಅಂದಾಜು ವೆಚ್ಚ ರೂ.296.00 ಲಕ್ಷಗಳು ಮೊತ್ತದ 
ಕಾಮಗಾರಿಯನ್ನು ತುರ್ತಾಗಿ ನಿರ್ವಹಿಸುವ ಅವಶ್ಯಕತೆ 
ಇರುವುದರಿಂದ ಕೆ.ಟಿ.ಪಿ.ಪಿ ಕಾಯ್ಗೆ 2009 ರಂತೆ ಟೆಂಡರ್‌ ಕರೆದು 
ಸಕ್ಷಮ ಪ್ರಾಧಿಕಾರಗಳಿಂದ ತಾಂತಿಕ ಬಿಡ್‌ನ್ನು ದಿ: 19-09-2020 
ರಂದು ಹಾಗೂ ಆರ್ಥಿಕ ಬಿಡ್‌ನ್ನು ದಿ: 15-10-2020 ರಂದು 
ಅನುಮೋದನೆ ಪಡೆದು ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿ 
ಪ್ರಸ್ತುತ ಶೇ50ರಷ್ಟು ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 


ಶೀಘ್ರವಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು. 


ಕಡತ ಸಂಖ್ಯೆ:ನಲಅಇ 152 ಎಸ್‌.ಎಫ್‌.ಸಿ ೭ 


21 
ALSACE PES 
(ಎನ್‌. ನಾಗರಾಟ್‌, ಎಂ.ಟಿ.ಬಿ) 
ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ಅನುಬಂಧ - 1 


2೦18-1೨ನೇ ಸಾಆಅನಟ್ಟ ಮಡಿಕೇರಿ ನಗರಸಭೆಗೆ ಮಂಜೂರಾಗಿರುವ ಮಳೆ ಹಾನಿ ಅನುದಾನದಡಿ 


ಕೈಗೊಳ್ಳಲಾಗಿರುವ ಕಾಮಗಾರಿಗಳ ವಿವರ 
Mo ್‌ ge |' ಅಂದಾಜು ಮೊತ್ತ" | 
ಕ್ರ.ಸಂ ಕಾಮಗಾರಿಯ ವಿವರ (ರೂ ಲಕ್ಷಗಳಲ್ಲ) ಕಾಮಗಾರಿ ಹಂತ 
| ಮಡಿಕೇರ ನಗರಸಭಾ ವ್ಯಾಡ  ಸಾಪಾರ್‌ ರನ್ಷಡುರವ A ನ್‌ 
' 1] ಪಾಲಭವನಕ್ಗೆ ಹೋಗುವ ರಸ್ತೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ | 5೦೦ | ಪೂರ್ಣಗೊಂಡಿದೆ 
| ಮಡಿಕೇರಿ ನಗರಸಭಾ`ವ್ಯಾಸ್ತಿಯ ವಿದ್ಯಾನಗರ ಮುಖ್ಯ ರಸ್ತೆಯಕ್ಷ “ke 
2 | ಮತ್ತು ರೈಪಲ್‌ರೇಂಜ್‌ ಹತ್ತಿರ ಕುಡಿಯುವ ನೀರಿನ ಪೈಪ್‌ಲ್ಯೈನ್‌ 40.00 ಪೂರ್ಣಗೊಂಡಿದೆ 
ದುರಸ್ಥಿ ಕಾಮಗಾರಿ 
~~ [ಡಿಕಾರ ಸಗರಸಭಾ ವ್ಯಾಪ್ತಿಯ ಸೆಂಪಿಗೆಕಟ್ಟಿಯಿಂದ' ಮ ] § 
3 | ಬನ್ಸಿಮಂಟಪಕ್ಕೆ ಹೋಗುವ  ರಸ್ತೆಯಲ್ಲ ಸ್ಯಾಂಡ್‌ ಬ್ಯಾಗ್ಸ್‌ 50.೦೦ ಪೂರ್ಣಗೊಂಡಿದೆ 
ಅಳವಡಿಸುವ ಕಾಮಗಾರಿ . | 
| ಮಡಿಕೇರಿ 'ನಗೆರಸಭಾ ವ್ಯಾನ್ಲಿಯ' ಅ.ಪ. ಚೇರ 'ಪೋಗುವ i 
4 | ರಸ್ತೆಯ ಅರಣ್ಣು ಕಚೇರಿ ಮುಂಭಾಗ ಸ್ಯಾಂಡ್‌ ಬ್ಯಾಗ್‌ ಅಳವಡಿಸುವ 80.೦೦ ಪೂರ್ಣಗೊಂಡಿದೆ 
ಕಾಮಗಾರಿ 
ಎ ಮಡಿಕೇರಿ ನಗರಸಭಾ ಪ್ಯಾಪ್ತಿಯ ಹಕೇ ಖಾಸಗೆ`ಬಸ್‌ ನಿಲ್ದಾಣದ | [ಕ 
u ಕಟ್ಟಡದ ಹಿಂಭಾಗ ತಡೆಗೋಡೆ ನಿರ್ಮಾಣ ಕಾಮಗಾರಿ § J ಹನನನೊರಡದೆ 


೩೦1೨-2೦ನೇ ಸಾಆನಣ್ಲ ಮಡಿಕೇರಿ ನಗರಸಭೆಗೆ ಮಂಜೂರಾಗಿರುವ ಮಳೆ ಹಾನಿ ಅನುದಾನದಡಿ 
ಕೈಗೊಳ್ಳಲಾಗಿರುವ ಕಾಮಗಾರಿಗಳ ವಿವರ 


2ರ15-2೦ನೇ ಸಾಅನೆ ಕಾಮಗಾರಿಗಳ ಪವರ 


ಕಾಮಗಾರಿಯ ವಿವರ 


| ಮಡಿಕೇರಿ ನಗರಸಭಾ ವ್ಯಾಪ್ತಿಯ 'ಇಂದರಾ ಕ್ಯಾಂಜನ್‌ 


ರೆಸಿಡೆನ್ಸಿ ಮುಂಭಾಗ ಎಸ್‌.ಪಿ.ಭಂಗಲೆ ಮುಂಭಾಗ-ರಾಡಿದೆಸ್‌ 
ಕಟ್ಟಡದವರೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ 


| > | ಮುಂಭಾಗದಿಂದ ಸಾಂಖ ಹಾಕ ಮೈದಾಸದವರೆಣಿ ರಸ್ತ 
f i | ಮಡಿಕೇರ ನಗರಸಭಾ `ವ್ಯಾಪ್ತಿಯಟ್ಷನ ರಸ್ತೆಗಳ'ಗುಂಡ ಮುಚ್ಚುವ 
ಕಾಮಗಾರಿ 
ii ] ಮಡಿಕೇರನಗೆರಸಭಾ ವ್ಯಾಪ್ತಿಯ ಎಲ್‌.ಐ.ಸಿ ಕಚೇರಿ ಮುಂಭಾಗ 
] ತಡೆಗೋಡೆ ನಿರ್ಮಾಣ ಕಾಮಗಾರಿ 
ಮಡಿಕೇರಿ ನಗರಸಭಾ ವ್ಯಾಪ್ತಿಯ ಹಳೇ ಖಾಸಗಿ ಬಸ್‌ ನಿಲ್ದಾಣದ 


ತಡೆಗೊಡೆ ಕಾಮಗಾರಿ 


ಅಂದಾಜು ಮೊತ್ತ ವಗ ಈ 
ಇ: ರಿ ಹಂತ 
(ರೂ ಅಕ್ಷಗಳಲ) | ಕಾಮಗಾರಿ ಹಂ 
172.೨೦ ಪೂರ್ಣಗೊಂಡಿದೆ 
ನಾನಿ ಒಎಧನಘಟಸಿರಲ 
145.೦5 ಪೂರ್ಣಗೊಂಡಿದೆ 
2೩2.೦೦ ಪೂರ್ಣಗೊಂಡಿದೆ 
೨.8ರ ಪೂರ್ಣಗೊಂಡಿದೆ 
| ಪ್ರಗತಯಲ್ದದ್ದು 
3 
2೦6.ರ೦ ಶೇಂ 
ಕಾಮಗಾರಿ 
| | ಹೂರ್ಣಗೊಂಡಿದೆ 
po 6460ರ 


